ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಗುರುವಾರ, ದಿನಾ೦ಕ: 4ನೇ ಫೆಬ್ರವರಿ, 2021 


B.M.R.C.Lನಲ್ಲಿ ರೈಲ್ವೆ ನಿಲ್ದಾಣಗಳ ಬಗ್ಗೆ 
ಶ್ರೀ ಕಾಂತರಾಜ್‌ (ಬಿಎ೦ಎಲ್‌) (ಸ್ಥಳೀಯ ಸಂಸ್ಥೆಗಳ ಕ್ಲೇತು):- 
361 (451) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಬೆಂಗಳೂರು ಮೆಟ್ರೋ ರೈಲ್ವೆ ನಿಗಮ (B.ಜ.ಔ.೭.1) ದಲ್ಲಿ ಎಷ್ಟು ರೈಲು ನಿಲ್ದಾಣಗಳಿವೆ; ಇವುಗಳಿಗೆ ಯಾವ 
ಹೆಸರುಗಳನ್ನು ಇಡಲಾಗಿದೆ; ಹೆಸರುಗಳನ್ನು ನೀಡಲು ಸರ್ಕಾರದಿಂದ ಅನುಮತಿ ಪಡೆಯಲಾಗಿದೆಯೇ; 
(ವಿವರವಾದ ಮಾಹಿತಿ ನೀಡುವುದು) 


(ಆ) ಗೌಟಔಂ೦ಗ್‌ (Grouting) ಎಂದರೇನು; ಮೆಟ್ರೋ ರೈಲಿನ ಪಥದಲ್ಲಿ ಎಷ್ಟು ಪಿಲ್ಲರ್‌ಗಳಿವೆ; ಇವುಗಳ ಸರಾಸರಿ 
ಆಯಸ್ಸು ಎಷ್ಟು; 


(ಇ) ಎಷ್ಟು ಪಿಲ್ಲರ್‌ಗಳಿಗೆ ಈಗಾಗಲೇ ಗ್ರೌಟೆಂಗ್‌ ಮಾಡಲಾಗಿರುತ್ತದೆ; ಒಂದು ಪಿಲ್ಲರ್‌ಗೆ ತಗಲುವ ವೆಚ್ಚವೆಷ್ಟು; 
ಇದರ ಸಂಬಂಧ ಎಷ್ಟು ಹಣ ಖರ್ಚು ಮಾಡಲಾಗಿದೆ; ಗೌಟಿಂಗ್‌ ಕಾಮಗಾರಿ ಮಾಡಿರುವ ಏಜನ್ಸಿ ಯಾರು; 
ಗ್ರೌಟಿಂಗ್‌ ಮಾಡುವ ಅವಶ್ಯಕತೆ ಇತ್ತೆ? (ಸಂಪೂರ್ಣ ವಿವರವಾದ ಮಾಹಿತಿ ನೀಡುವುದು) 


